- 


ಕರ್ನಾಟಕ ವಿಧಾನಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸಧಸ್ಯರ ಹೆಸರು 
ವಿಷಯ 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದವರು 


: 633 (70) 

: ಶ್ರೀ ಕಾಂತರಾಜ್‌ (ಬಿಎಂಎಲ್‌) (ಸ್ಥಳೀಯ ಸಂಸ್ಥೆ ಸ್ಥಳ ಕಿ 

: ಪ್ರವಾಸೋದ್ಯಮ ನಿಗಮದಲ್ಲಿ ಬರುವ ಆಸ್ತಿಗಳ ಬಗ್ಗೆ 

: 25.09.2020 

: ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುಪ ಸಬಲೀಕರಣ 


ಮತ್ತು ಕ್ರೀಡಾ ಸಚಿವರು 


ಸತ್ಯೇನ 


ಕ್ರಸಂ F ಪ್ರಶ್ನೆ" ಉತ್ತರ 

1 1 ಕರ್ನಾಟಿಕ ರಾಜ್ಯ ಪ್ರವಾಸೋದ್ಯಮ 
ನಿಗಮದ ಅಧೀನದಲ್ಲಿ ಬರುವ ಮಾಹಿತಿಯನ್ನು ಅನುಬಂಧ-01 ರಲ್ಲಿ ಒದಗಿಸಿದೆ. 
ಆಸ್ಲಿಗಳು ಯಾವುವು: ಅವು ಎಲ್ಲಿವೆ: 
ಅವುಗಳನ್ನು ಯಾವ ಕೆಲಸಗಳಿಗೆ 
ಉಪಯೋಗಿಸಿಕೊಳ್ಳಲಾಗುತ್ತಿದೆ: 

ಫ್ರಿ 2001ನೇ ಸಾಲಿನಿಂದ ಇಲ್ಲಿಯವರೆಗೆ 
ಸದರಿ ಆಸ್ತಿಗಳಲ್ಲಿ ಎಷ್ಟು ಆಸ್ಟಿಗಳನ್ನು ಮಾಹಿತಿಯನ್ನು ಅನುಬಂಧ-02 ರಲ್ಲಿ ವಿವರಿಸಲಾಗಿದೆ 
ಬೇರೆಯವರಿಗೆ /ಸಂಸ್ಥೆ! ಇತರರಿಗೆ ಕ್ರಯ - 

!ಗುತ್ತಿಗೆ/ ಇತರೆ ಮಾಡಿಕೊಳ್ಳಲಾಗಿದೆ: 

3. ಪ್ರವಾಸೋದ್ಯಮ ಆಸ್ತಿಗಳನ್ನು ರಕ್ಷಿಸಿ ಜಿಲ್ಲಾ ಮಟ್ಟದ ಸಮಿತಿ ಮತ್ತು ಸ್ಥಳಿಯ ಸಂಸ್ಥೆ-ಆಡಳಿತಗಳ ಮೂಲಕ 
ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಇಲಾಖೆಯ ಆಸ್ತಿಗಳನ್ನು ರಕ್ಷಿಸಲು ಕ್ರಮ ಕೈಗೊಳ್ಳಲಾಗಿದೆ. | 
ಸರ್ಕಾರ ಯಾವ ಕ್ರಮಗಳನ್ನು ಕರ್ನಾಟಿಕ ಪ್ರವಾಸೋದ್ಯಮವನ್ನು ಪ್ರಚಾರಪಡಿಸಲು ರಾಷ್ಟ್ರೀಯ ಮತ್ತು 
ಕೈಗೊಂಡಿದೆ: (ವಿವರವಾದ ಮಾಹಿತಿ ಅಂತರಾಷ್ಟ್ರೀಯ ಮೇಭಗಳು, ರೋಡ್‌ಶೋ ಗಳಲ್ಲಿ 
ನೀಡುವುದು) ಭಾಗವಹಿಸಲಾಗುತ್ತಿದೆ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು 

ಹಿಂಬಾಲಕರನ್ನು ಹೊಂದುವ ಮೂಲಕ ಸಕ್ರಿಯವಾಗಿದೆ. 'ಇಲೆಕ್ಟಾನಿಕ್‌ 
ಮತ್ತು ಮುದ್ದಣ ಮಾದ್ಯಮಗಳಲ್ಲಿ " ಕಾಲಕಾಲಕ್ಕೆ ಇಲಾಖೆಯ 
ವತಿಯಿಂದ ಜಾಹಿರಾತುಗಳನ್ನು ನೀಡುತ್ತಿದೆ. 

4. ವಿಶ್ವ ಪಾರಂಪರಿಕ ತಾಣಗಳು ಕರ್ನಾಟಕದಲ್ಲಿ ಕದಾಗಲೇ ಮೂರು ತಾಣಗಳಾದ ಹಂಪಿ, 


ಕರ್ನಾಟಕದಲ್ಲಿ ಇದ್ದಾಗ್ಯೂ ಕರ್ನಾಟಕವು 


ಕೇರಳ ಪ್ರವಾಸೋದ್ಯಮಕ್ಕೆಂತ ಹಿಂದೆ 
ಇರಲು ಕಾರಣಗಳೇನು: ಇದರ 
ಸಂಬಂಧ ಪ್ರವಾಸೋದ್ಯಮ ಅಬಿವೃದ್ದಿ 
ಪಡಿಸಲು ಸರ್ಕಾರ ಯಾವ 


ಕಾರ್ಯಕ್ತಗಳನ್ನು ಹಮ್ಮಿಕೊಂಡಿದೆ? 


ಪಟ್ನಿದಕಲ್ಲು ಹಾಗೂ ಪಶ್ಚಿಮ ಘಟ್ಟಿಗಳು ವಿಶ್ವ ಪಾರಂಪರಿಕ ತಾಣಗಳ 
ಪಟ್ಟಿಯಲ್ಲಿ ಸೆ ಸೇರಿದ್ದು, ರ ಪಟಿಟ. ಐಹೊಳೆ-ಪಟ್ಟಿದಕಲ್ಲು, 
ಬಾದಾಮಿ, ಶ್ರೀರಂಗಪಟ್ಟಿಣ ಹಾಗೂ ಡೆಕ್ಕನ್‌ ಸುಲ್ತಾನೇಟ್‌ 
ಸ್ಮಾರಕಗಳನ್ನು ವಿಶ್ವಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ 
ಕೀಂದ್ರ ಸರ್ಕಾರಕ್ಕೆ ಪ್ರ ಪ್ರಸ್ತಾವನೆಯನ್ನು ಸಲ್ಲಿಸ ಬಾಗಿರುತ್ತದೆ. 
2020-25ನೇ ಸಾಲಿನ ಪ್ರವಾಸೋದ್ಯಮ ನೀತಿಯಲ್ಲಿ ಕಡಲ 
ತೀರಗಳು, ಪಾರಂಪರಿಕ, ಸಂಸ್ಕೃತಿಕ ಹಾಗೂ ಪ್ರಾಕೃತಿಕ ತಾಣಗಳನ್ನು 
ಅಭಿವೃದ್ಧಿ ಪಡಿಸುವ ನಿಟ್ಟನಲ್ಲೆ ನೀಲಿನಕ್ಷೆಯನ್ನು "ಸಿದ್ದಪಡಿಸಲಾಗಿದೆ 
ಹಾಗೂ ಪ್ರಸ್ತುತ ಇರುವ ಪಾರಂಪರಿಕ "' ತಾಣಗಳನ್ನು ಸಂರಕ್ಷಿಸಲು 
ಕಮವಹಿಸಲಾಗುತ್ತಿದೆ. 


ಸೇರಿಸಲು 


2 


ಸರ್ಕಾರ ಟಿಓಆರ್‌ 187 ಟಿಡಿವಿ 2020 


pp 


(ಹಿ.ಟಅ.ರವಿ) 
ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೇಡಾ ಸಚಿವರು. 


